ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ನಂಜನಗೂಡು ಬಳಿ ಇರುವ ರೀಡ್‌ ಅಂಡ್‌ ಟೇಲರ್‌ ಕಾರ್ಬಾನೆ ಮುಚ್ಚಿರುವ ಕುರಿತು 
ಶ್ರೀ ಎಸ್‌. ನಾಗರಾಜ್‌(ಸಂದೇಶ್‌ನಾಗರಾಜ್‌)(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
145 (116) ಮಾನ್ಯ ಕಾರ್ಮಿಕ ಹಾಗೂ ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ನಂಜನಗೂಡು ಬಳಿ ಇರುವ ರೀಡ್‌ ಅಂಡ್‌ ಟೇಲರ್‌ ಕಾರ್ಯಾನೆ ಮುಚ್ಚಿದ್ದು, ಕಾರ್ಮಿಕರು ಬೀದಿಪಾಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಎಷ್ಟು ಜನ ಕಾರ್ಮಿಕರು ಕೆಲಸ ಕಳೆದುಕೊಂಡಿದ್ದಾರೆ; 


(ಆ) ಈ ಬಗ್ಗೆ ಕಾರ್ಮಿಕ ಸಚಿವರು, ಜಿಲ್ಲಾ ಸಚಿವರು, ಜಿಲ್ಲಾಧಿಕಾರಿಯವರು, ಕಾರ್ಲಾನೆಯ ಲಿಕ್ಕಿಡೇಟರ್‌ ಜೊತೆ ಮಾತುಕತೆ 
ನಡೆಸಿದ್ದಾರೆಯೇ ; ಇದರ ಫಲಶ್ರುತಿಗಳೇನು; ಕಾರ್ಮಿಕರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಲು ಕ್ರಮ ತೆಗೆದುಕೊಳ್ಳಲಾಗುವುದೇ; 


(ಇ) ಸದರಿ ಕಾರ್ಬಾನೆಯನ್ನು ಪುನರ್‌ ಪ್ರಾರಂಭಿಸುವುದು ಯಾವಾಗ? 


